ವ ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 181 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಪಿ ಆರ್‌ ರಮೇಶ್‌ ( ನಾಮ ನಿರ್ದೇಶನ: 
ನ್‌ . ' ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 01.02.2021 

ಉತ್ತರಿಸುವ ಸಚಿವರು ' : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 


ಅ |ರಾಷ್ಟ್ರ' ಮಟ್ಟದಲ್ಲಿ. ಕೊರೋನಾ ಸೊಂಕಿನ ವಿರುದ್ಧ 
ಬಳಸಲಾಗುವ ಲಸಿಕೆಯ ಎಷ್ಟು ವಿಧಗಳಿಗೆ ರಾಜ್ಯದಲ್ಲಿ 
ಇಲ್ಲಿಯವರೆಗೆ ಕ್ಲೀನಿಕಲ್‌ ಟ್ರಯಲ್‌ ನಡೆಸಲಾಗಿದೆ, (ವಿವರ 
ನೀಡುವುದು) 


ಆ |ಈ ಲಸಿಕೆಯ ಕ್ಲೀನಿಕಲ್‌ ಟ್ರಯಲ್‌ ನಡೆಸಲು ರಾಜ್ಯ 
ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದಾದರೂ 
ಮಾನದಂಡಗಳನ್ನು ರೂಪಿಸಲಾಗಿದೆಯೇ; (ಬವರ ನೀಡುವುದು) 


ಇ | ರಾಜ್ಯದಲ್ಲಿ , ಒಟ್ಟು - ಎಷ್ಟು ವ್ಯಕ್ತಿಗಳು ಕ್ಲೀನಿಕಲ್‌ 
ಟ್ರಯಲ್‌ಗಳಿಗ ಒಳಪಟ್ಟಿದ್ದಾರೆ; (ಜಿಲ್ಲಾವಾರು ವಿವರ 


ನೀಡುವುದು) ಕೋವಿಡ್‌ ಲಸಿಕೆಯ ಕ್ಲಿನಿಕಲ್‌ ಟ್ರಯಲ್‌ಗಳು ಭಾರತ 


ಈ | ಕ್ಲೀನಿಕಲ್‌ ಟ್ರಯಲ್‌ಗೆ. ಒಳಪಡುವ ವ್ಯಕ್ತಿಗಳಿಂದ ಲಿಖಿತ ಸರ್ಕಾರದ ಹಂತದಲ್ಲಿ -ನಡೆಸಲಾಗುತ್ತಿದೆ. 
ಅನುಮತಿ ಪತ್ರ ಪಡೆಯಲಾಗಿದೆಯೇ; ಮತ್ತು ಅವರ ಕುಟುಂಬ 


ಸದಸ್ಯರಿಗೂ ಮಾಹಿತಿ ನೀಡಲಾಗಿದೆಯೇ; (ವಿವರ ನೀಡುವುದು) 


ಉ | ಈ ಕ್ಲೀನಿಕಲ್‌ ಟ್ರಯಲ್‌ಗಳಿಗೆ ಒಳಪಟ್ಟ ವ್ಯಕ್ತಿಗಳಿಂದ ಅಥವಾ 
ಅವರ ಕುಟುಂಬಸ್ಥರಿಂದ ಸರ್ಕಾರಕ್ಕೆ ಯಾವುದಾದರೂ 
ದೂರುಗಳನ್ನು ಸಲ್ಲಿಸಲು ಸೂಕ್ತ ವ್ಯವಸ್ಥೆಯನ್ನು 
ಕಲ್ಪಿಸಲಾಗಿದೆಯೇ;  ಕಲ್ಪಿಸಲಾಗಿದ್ದಲ್ಲಿ, ಇಲ್ಲಿಯವರೆಗೆ 
ಒಟ್ಟು ಎಷ್ಟು ದೂರುಗಳು ಸಲ್ಲಿಕೆಯಾಗಿದೆ; (ವಿವರ 
ನೀಡುವುದು) ಮತ್ತು ಈ ದೂರುಗಳ ಕುರಿತು ಸರ್ಕಾರದ 
ಕ್ರಮವೇನು; (ವಿವರ ನೀಡುವುದು) 


ಆಕುಕ 05 ಎಸ್‌ಎಂಎಂ 2021 
2 As 
[ಕ :ಸರಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


